ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಸರ್ಕಾರಿ ಆಸ್ಪತ್ರೆಗಳಲ್ಲಿ 24 ಗಂಟೆಯ ಮರಣೋತ್ತರ ಪರೀಕ್ಷೆ ಮಾಡುವ ಬಗ್ಗೆ 
ಡಾ|| ಜಯಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) :- 


1487 (1768) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ ಹೆಚ್ಚಾಗಿ ಜನರು ವಾಸಿಸುವ ನಗರ ಪ್ರದೇಶಗಳಲ್ಲಿ ಮರಣೋತ್ತರ ಪರೀತ (Pಂt 
Mortem) ವಿಧಾನಕ್ಕೆ ಹೆಚ್ಚಿನ ಸಮಯವು ತೆಗೆದುಕೊಳ್ಳವುದರಿಂದ ಈ ವ್ಯವಸ್ಥೆಯನ್ನು ನಿರ್ವಹಿಸುವ 
ವಿಭಾಗಗಳು 24 ಗಂಟೆಗಳ ಕಾಲ ಕೆಲಸ ನಿರ್ವಹಿಸುತ್ತಿವೆಯೇ ; 


(ಆ) ರಾಜ್ಯದ ಕೆಲವೊಂದು ಆಸ್ಪತ್ರೆಗಳಲ್ಲಿ ಸೀಮಿತ ಅವಧಿಗೆ ಮಾತ್ರ ಕರ್ತವ್ಯ ನಿರ್ವಹಿಸುತಿರುವುದರಿಂದ 
ನೊಂದ ಜನರು ದಯನೀಯ ಪರಿಸ್ಥಿತಿಯಲ್ಲಿರುವುದು ಸರ್ಕಾರದ ಗಮನದಲ್ಲಿದೆಯೇ; ಹಾಗಿದ್ದಲ್ಲಿ, ಈ 
ಶುರಿತು ಸರ್ಕಾರದ ಕ್ರಮಗಳೇನು; 


(ಇ) ಮರಣೋತ್ತರ ಪರೀಕ್ಲೌ (Pಂst MಂtೀeMm) ಯಂತಹ ಆತಂಕ ಮತ್ತು ದುಃಖಕರ ಪರಿಸ್ಥಿತಿಯಲ್ಲಿ 
ಸಂಬಂಧಿಕರು ಕಾಯುವುದನ್ನು ತಪ್ಪಸಲು ದಿನದ 24 ಗಂಟೆಯು ಕಾರ್ಯನಿರ್ವಸುವ ಬಗ್ಗೆ ಸರ್ಕಾರದ 
ಶ್ರಮಗಳೇಮು ? 


